' ತರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


" ಉತ್ತರಿಸುವ ದಿನಾಂಕ 


758 

ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು 
05/03/2021 

ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು. 


ಉತ್ತರಿಸುವ ಸಚಿವರು 
ಕ್ರ.ಸಂ ಪ್ರಶ್ನೆಗಳು | ಉತ್ತರಗಳು 
- (ಅ) 2015ರ -: ಜನಸಂಖ್ಯೆಯ | ಕರ್ನಾಟಕ ಪುರಸಭೆ ಕಾಯ್ದೆ 1964ರ ವ್ಯಾಖ್ಯಾನ 
ಆಧಾರದ ಮೇಲಿ ಗ್ರಾಮ 20ಎ) ರಡಿ ಜನಸಂಖ್ಯೆ ಎನ್ನುವುದಕ್ಲೆ ಈ 
| ಪಂಚಾಯಿತಿಗಳನ್ನು ಕೆಳಕಂಡಂತೆ ವಿವರಣೆ ನೀಡಲಾಗಿದೆ. 
' ಮೇಲ್ಮರ್ಚಿಗೇರಿಸುವ | ಕುರಿತು [(20-A) “Population” means the population 
ಸರ್ಕಾರದ ನಿಲುವೇನು; as ascertained at the last preceding census of 
which the relevant figures have been 
published] 
ಪ್ರಸ್ತುತ 2011ರ ಜನಗಣತಿ ಪ್ರಕಟಿಗೊಂ೦ಡಿದ್ದು, ಸದರಿ 
ಜನಗಣತಿಯನ್ವಯ ಜನಸಂಖ್ಯೆಯನ್ನು ಆಧರಿಸಿ 
ಗ್ರಾಮ ಪಂಚಾಯಿತಿಗಳನ್ನು ಮೇಲ್ಲರ್ಜಿಗೇರಿಸಲು 
ಕ್ರುಮವಹಿಸಲಾಗುತ್ತಿದೆ. 
2015ರ ಜನಸಂಖ್ಯೆಯ ಆಧಾರದ ಮೇಲೆ ಗ್ರಾಮ 
ಪಂಚಾಯಿತಿಗಳನ್ನು ಮೇಲ್ಕರ್ಜಿಗೇರಿಸಲು 
| ಕಾಯ್ದೆಯಲ್ಲಿ ಅವಕಾಶವಿರುವುದಿಲ್ಲ. 
(ಆ) |ಗ್ರಾಮ ಪಂಚಾಯಿತಿಗಳನ್ನು | ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಿಣ 
ಮೇಲ್ಯರ್ಜಿಗೇರಿಸಲು ಇರುವ | ಪಂಚಾಯಿತಿಯನ್ನಾಗಿ ಮೇಲ್ಮರ್ಜಿಗೇರಿಸಲು 
"ಮಾನದಂಡಗಳೇನು; ಕರ್ನಾಟಕ ಪುರಸಭೆ ಅಧಿನಿಯಮ 1964 ರ ಲಂ 


349° ರನ್ನಯ ಈ ಕೆಳಕಂಡ ಮಾನಡಂಡಗಳನ್ನು 
ಅನುಸರಿಸಲಾಗುವುದು. 


* ಅಂತಹ ಪ್ರದೇಶದ ಜನಸಂಖ್ಯೆಯು 10,000ಕ್ಕೆ 
ಕಡಿಮೆ ಇಲ್ಲದಂತೆ ' ಹಾಗೂ 20,0005 
ಹೆಚ್ಚಿಲ್ಲದಂತಿರಬೇಕು. ' 


* ಅಂತಹ ಪ್ರದೇಶದ ಜನಸಾಂದ್ರತೆಯು ಆ 
ಪ್ರದೇಶದ ಒಂದು ಚ.ಕಿ.ಮೀ ವಿಸ್ತೀರ್ಣಕ್ಕೆ 400 
ಕ್ಕಿಂತ ಕಡಿಮೆ ಇಲ್ಲದಿರುವುದು. - 

* ಕೃಷಿಯೇತರ | . ಚಟುವಟಿಕೆಗಳಲ್ಲಿನ 
ಉದ್ಯೊಗವಕಾಶಗಳ ಶೇಕಡಾವಾರು ಪ್ರಮಾಣವು 
ಒಟ್ಟು ಉದ್ಯೋಗದ ಪ್ರಮಾಣಕ್ಕಿಂತ ಶೇ. 50 ಕಿಂತ | 
ಕಡಿಮೆ ಇಲ್ಲದಿರುವುದು. 


2 


-2- 


ಮುಂದುವರೆದು, ದಿ:19.03.2015 ರ ಸಚಿವ ಸಂಪುಟ 
ಸಭೆಯ ನಿರ್ಣಯದಂತೆ 15000ಕ್ಕಿಂತ ಹೆಚ್ಚು 
ಜನಸಂಖ್ಯೆ ಹೊಂದಿರುವ ಗ್ರಾಮ 
ಪಂಚಾಯಿತಿಗಳನ್ನು ಮಾತ್ರ ಮೇಲ್ಯರ್ಜಿಗೇರಿಸಲು 
ಕ್ರಮವಹಿಸಲಾಗಿರುತ್ತದೆ. 


(ಇ) 1 ಬೆಳಗಾವಿ ಜಿಲ್ಲೆಯ ಹಲವಾರು 
ಗ್ರಾಮ ಪಂಚಾಯಿತಿಗಳು 
ನಿಗದಿಗಿಂತ ಹೆಚ್ಚಿನ 
ಜನಸಂಖ್ಯೆಯನ್ನು ಹೊಂದಿದ್ದು 
ಅವುಗಳನ್ನು ಯಾವ 
ಕಾಲಮಿತಿಯೊಳಗೆ 
ಮೇಲ್ಲರ್ಜಿಗೇರಿಸಲಾಗುವುದು? 


ಕರ್ನಾಟಿಕ ಪುರಸಭೆ ಕಾಯ್ದೆ 1964ರಡಿ 
ನಿಗದಿಪಡಿಸಿರುವ ಮಾನದಂಡಗಳನ್ನು 
ಪೂರೈಸುವಂತಹ ಗ್ರಾಮ ಪಂಚಾಯಿತಿಗಳನ್ನು 
ಮೇಲ್ಲರ್ಜಿಗೇರಿಸುವ ಕುರಿತು ಜಿಲ್ಲಾಧಿಕಾರಿಗಳಿಂದ 
ಸೂಕ್ತ ಹಾಗೂ ಅರ್ಹ "ಪ್ರಸ್ತಾವನೆಗಳು 
ಸ್ನೀಕೃತವಾದಲ್ಲಿ ನಿಯಮಾನುಸಾರ 
ಕ್ರಮವಹಿಸಲಾಗುತ್ತದೆ. 


ಆದರೆ, ಕೇಂದ್ರ, ಜನಗಣತಿ ನಿರ್ದೇಶನಾಲಯದ 
ಸೂಚನೆಯನ್ನ್ವಯ ಸರ್ಕಾರದ ಆದೇಶ ಸಂಖ್ಯೆಃ 


1ಕಂಇ 18 ಎಲ್‌ ಆರ್‌ ಡಿ 20190 ದಿನಾಂಕ 


18/09/2020 ರಲ್ಲಿ, ದಿನಾಂಕ 01/01/2021 ರಿಂದ 
ಜನಗಣತಿ ಕಾರ್ಯ  ಮುಕ್ತಾಯವಾಗುವವರೆಗೂ 
ಯಾವುದೇ ಆಡಳಿತಾತ್ಮಕ : ಗಡಿಗಳನ್ನು 
ಬದಲಾವಣೆ ಮಾಡದಿರಲು ಆದೇಶ 
ಹೊರಡಿಸಲಾಗಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಗ್ರಾಮ 


| ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ 
ಮೇಲ್ಲರ್ಜಿಗೇರಿಸಲು ಅವಕಾಶವಿರುವುದಿಲ್ಲ. 


ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಯ ಕಾಗವಾಡ 
ಮತ್ತು ಯರಗಟ್ಟಿ ಗ್ರಾಮ ಪಂಚಾಯಿತಿಗಳನ್ನು 
ಪಟ್ಟಣ - ಪಂಚಾಯಿತಿಗಳನ್ನಾಗಿ 
ಮೇಲ್ಮರ್ಜಿಗೇರಿಸಲಾಗಿದೆ. 

ಮುಂದುವರೆದು, ಬೆಳಗಾವಿ ಜಿಲ್ಲೆಯ ಈ ಕೆಳಕಂಡ 
ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ 
ಪಂಚಾಯಿತಿಗಳನ್ನಾಗಿ ಮೇಲ್ಲರ್ಜಿಗೇರಿಸಲು ಕರಡು 
ಅಧಿಸೂಚನೆಗಳನ್ನು ಹೊರಡಿಸಲಾಗಿದೆ. 


1) ಮಚ್ಚೆ 2 ಪೀರನವಾಡಿ 3) ಅಂಕಲಗಿ ಮತ್ತು 
ಅಕ್ಕತಂಗೇರಹಾಳ 


ಸದರಿ ಕರಡು ಅಧಿಸೂಚನೆಗಳಿಗೆ ಸ್ವೀಕೃತವಾಗಿರುವ 
ಆಕ್ಷೇಪಣೆಗಳ ಕುರಿತು ನಿರ್ದೇಶಕರು, ಪೌರಾಡಳಿತ 
ನಿರ್ದೇಶನಾಲಯ, ಬೆಂಗಳೂರು ಹಾಗೂ ಬೆಳಗಾವಿ 
ಜಿಲ್ಲಾಧಿಕಾರಿಗಳಿಂದ ವರದಿ ಕೋರಲಾಗಿದ್ದು, 
ತ್ವರಿತವಾಗಿ ವರದಿ ಪಡೆದು ಅಂತಿಮ ಅಧಿಸೂಚನೆ 
ಹೊರಡಿಸುವ ಕುರಿತು ನಿಯಮಾನುಸಾರ 
ಕ್ರಮಪಹಿಸಲಾಗುವುದು. | 


ಸಂಖ್ಯ: ಸಅಇ/06/ಎಲ್‌ಸಿಕ್ಯೂ/2021 


poy 


(ಎನ್‌. ನಾಗರಾಜು ಎಂ.ಟಿ.ಬಿ) 
ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು -: 


\ 


